ಕರ್ನಾಟಕ ವಿಧಾನ ಪರಿಷತ್ತು " 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ ` : ೬ 1615 
ಸದಸ್ಯರ ಹೆಸರು k :. ಶ್ರೀಕೆ.ಟಿ ಶ್ರೀಕಂಠೇಗೌಡ ಕ್ಷೇತ್ರ) 
- ಉತ್ತರಿಸುವ ದಿನಾಂಕ : 11403-2022 
ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
T 
ಕ್ರ. : 
ಪ್ರಶ್ನೆಗಳು . ಉತ್ತರ 


(ಅ) | ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌... ರಾಜ್‌ [ಅಧಿಸೂಚನೆ ಸಂಖ್ಯೆ:ಸಂವ್ಯಶಾಇ 12 ಶಾಸನ 2016, 

ವಿಶ್ವವಿದ್ಯಾಲಯವನ್ನು ಯಾವಾಗ ಸ್ವಾಪಿಸಲಾಗಿದೆ; ದಿನಾಂಕ:26-07-2016ರಂತೆ 2016ರಲ್ಲಿ 
ಇದರ ಉದ್ದೇಶವೇನು; . PRS: 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ 
ವಿಶ್ವವಿದ್ಯಾಲಯವನ್ನು ಗದಗದಲ್ಲಿ ಈ ಕೆಳಗಿನ 
ಉದ್ದೇಶಕ್ಕಾಗಿ ಪ್ರಾರಂಭಿಸಲಾಗಿದೆ; 

* ವಿಶ್ವವಿದ್ಯಾಲಯದ ದೃಷ್ಟಿಯು  ಸುಸ್ಲಿರ 
ಗ್ರಾಮೀಣಾಭಿವೃದ್ಧಿ ಹಾಗೂ ಗ್ರಾಮೀಣ ಜನತೆಯ ಜೀವನ 
ಗುಣಮಟ್ಟವನ್ನು ವಿಶಾಲ ಹರವಿನ ಸುಧಾರಣೆಯನ್ನು 
ಖಚಿತಪಡಿಸುವ ಗ್ರಾಮೀಣಾಭಿವೃದ್ಧಿ ಪ್ರಕ್ರಿಯೆಯಲ್ಲಿ 
ಭಾಗಿಯಾಗುವಂತಹ ಸಮರ್ಪಣಾ ` ಮನೋಭಾವದ 
ಬದ್ಧತೆಯುಳ್ಳ, ಮಾನವ ಸಂಪನ್ಮೂಲವನ್ನು ಸೃಜಿಸುವ 
ಮೂಲಕ ಗ್ರಾಮೀಣ ಸಮಾಜವನ್ನು ಉತ್ಕೃಷ್ಟ 
 ಕೇಂದ್ರವಾಗಿಸಲು ಕಾರ್ಯಮಗ್ಗವಾಗುವುದು. 

* ವಿಶ್ವವಿದ್ಯಾಲಯದ ಗುರಿಯು ಬಡತನವನ್ನು "ಕಡಿಮೆ 
ಮಾಡಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿ ಜನರು 
ತಮ್ಮದೇ ಆದ ಕ್ಷೇಮಾಭಿವೃದ್ಧಿ ಆರ್ಥಿಕ ಮತ್ತು 
ಸಮಾಜೋ-ರಾಜಕೀಯ ಪ್ರಗತಿಗೆ ನಿರ್ಧಾರಗಳನ್ನು 
ತೆಗೆದುಕೊಳ್ಳುವಂತಹ ಪಂಚಾಯತ್‌ ರಾಜ್‌ ಸಂಸ್ಥೆಗಳ 
ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲಕ ' ಅಂತರ್ಗತ 

| ಬೆಳವಣಿಗೆಗೆ ಕಾರಣವಾಗುವ ಆರೋಗ್ಯ ಶಿಕ್ಷಣ ಮತ್ತು 

| | ಕೌಶಲ್ಯಾಭಿವೃದ್ಧಿಗಳಲ್ಲಿ ಅಗತ್ಯ ಸೇವೆಗಳನ್ನು ನೀಡಲು 


ENS 


|  ಅಷಕಾಶಪೀಯುವ ತ್ವರಿತ ಆರ್ಥಿಕ ಬೆಳವಣಿಗೆ ಮತ್ತು 
ಸುಸ್ಥಿರ ಅಭಿವೃದ್ಧಿಗಾಗಿ ವಿವಿಧ ಪಾಲುದಾರರಿಗೆ ಶಿಕ್ಷಣ 
ಮತ್ತು ತರಬೇತಿ ನೀಡುವುದು, . 


ಈ ವಿಶ್ವವಿದ್ಯಾಲಯದಿಂದ ಎಂ.ಎ, ಆರ್‌.ಡಿ ಆರ್‌ 


ವಿಶ್ವವಿದ್ಯಾಲಯ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೂ | 


ಪದವಿ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು; 


ಎಂ.ಎ. ಆರ್‌.ಡಿ.ಪಿಆರ್‌ ಪದವಿ ಪಡೆದ ವಿದ್ಯಾರ್ಥಿಗಳ 


ಸಂಖ್ಯೆ:70 ಆಗಿರುತ್ತದೆ. 


(ಣು) ವಿಶ್ವವಿದ್ಯಾಲಯದಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ | 
ಪದವಿ' ಪಡೆದ ವಿದ್ಯಾರ್ಥಿಗಳಿಗೆ ಆರ್‌ಡಿಪಿಆರ್‌ 
ಇಲಾಖೆಯಲ್ಲಿ ಜರುಗುವ ನೇಮಕಾತಿಗಳಲ್ಲಿ ಪ್ರಾತಿನಿಧ್ಯ 
ನೀಡುವ ಕುರಿತು ಪರಿಶೀಲಿಸುವ ಸಂಬಂಧ ಸರ್ಕಾರದ ಆದೇಶ 
ಸಂಖ್ಯೆ:ಗ್ರಾಅಪಂರಾ 293 ಜಿಪಸ 2021, ದಿನಾಂಕ: 
04-10-2021ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, 
`ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ಇವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿಯನ್ನು 
ರಚಿಸಲಾಗಿದೆ. 


ಈ ವಿದ್ಯಾರ್ಥಿಗಳಿಗೆ ಇಲಾಖಾ ನೇಮಕಾತಿಯಲ್ಲಿ 


ಅವಕಾಶ ಕಲ್ಪಿಸಲಾಗಿದೆಯೇ; 


(ಈ) | ಈ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಆರ್‌.ಡ.ಪಿ.ಆ 


Kk) 


ಉನ್ನತ ಮಟ್ಟದ ಸಮಿತಿಯು ದಿನಾಂಕ:17-02-2022ರಂದು 
ಸಭೆ" ನಡೆಸಿರುತ್ತದೆ. ಸದರಿ ಸಮಿತಿಯ ವರದಿಯನ್ನು 
ನಿರೀಕ್ಷಿಸಲಾಗಿದೆ. 


| (ಮಾಹಿತಿ ನೀಡುವುದು) 


ಸಂಖ್ಯೆ: ಗ್ರಾಅಪಂರಾ 118 ಜಿಪಸ 2022 


